ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಸಹತದ ಪಕ್ನೆ ಸಂಖ್ಯೆ 


1965 


ಸದಸ್ಯರ ಹೆಸರು 


"ಶೀ ಕೆ.ಎ. ತಿಪ್ಪೇಸ್ವಾಮಿ 


(ನಾಮನಿರ್ದೇಶನ: ಹೊಂದಿದವರು) 


ಉತ್ತರಿಸಬೇಕಾದ ದಿನಾಂಕ 


T23.03.2021 


ಉತ್ತರಸುವ ಸಚಿವರು 


ಗಣಿ ಮತ್ತು.ಭೂವಿಜ್ಞಾನ ಸಚಿವರು 


ಉತ್ತರ 


ಪ್ರಶ್ನೆ 
ರಾಜ್ಯದ MSME 
ಗಣಿಗಾರಿಕೆಗಳಿಗೆ 2020 ಮಾರ್ಚ್‌ 
ನಲ್ಲಿ ತಿದ್ದುಪಡಿ ತಂದ ನಂತರ, 


| ಹಳೆಯ ಅರ್ಜಿಗಳಿಗೆ ತಹಶೀಲ್ದಾರ್‌, 


ಅಸಿಸ್ಟೆಂಟ್‌ ಕಮೀಷನರ್‌, 
ಜಿಲ್ಲಾಧಿಕಾರಿಗಳು, ಅರಣ್ಯ ಇಲಾಖಾ 
ನಿರಾಕ್ಷೇಪಣಾ ಪ್ರಮಾಣ ಪತ್ರ ನೀಡಿ, 
ಟಾಸ್ಕ್‌ ಪೋರ್ಸ್‌ ಸಮಿತಿ ಒಪ್ಪಿಗೆ 
ನೀಡಿದ ಮನವಿಗಳಿಗೆ ಪರವಾನಗಿ 
ನೀಡದಿರುವುದು ಸರ್ಕಾರದ 


ಗಮನಕ್ಕೆ ಬಂದಿದೆಯೇ; 


ಕಲ್ಲು 


ಕಲ್ಲುಗಣಿ 


ದನಾಂಕ 12.08.2016 ರ ಕರ್ನಾಟಕ ಉಪಖನಿಜ 
ರಿಯಾಯಿತಿ (ತಿದ್ದುಪಡಿ) ನಿಯಮಗಳು. 2016ರ ಪ್ರಕಾರ 
ಅಲಂಕಾರಿಕ ಶಿಲೆಗಳ ಕಲ್ಲುಗಣಿ ಗುತ್ತಿಗೆಯನ್ನು ಮಂಜೂರು 
ಮಾಡಲು ಸರ್ಕಾರದ ಅನುಮೋದನೆ ಅಗತ್ಯವಿದೆ. ಅದೇ 
ಗುತ್ತಿಗೆಯನ್ನು ಮಂಜೂರು ' ಮಾಡಲು 
ಸಂಬಂಧಿಸಿದ ಜಿಲ್ಲಾ ಉಪ "ನಿರ್ದೇಶಕರು | ಹಿರಿಯ 
ಭೂವಿಜ್ಞಾನಿಗಳು ಸಕ್ಷಮ ಪ್ರಾಧಿಕಾರವಾಗಿರುತ್ತಾರೆ. ಆದರೆ ಈ 
ಪ್ರಕ್ರಿಯೆಯನ್ನು ತಿದ್ದುಪಡಿ ನಿಯಮಗಳು ಜಾರಿಗೆ ಬಂದ 
ಎರಡು ವರ್ಷಗಳ ಅಪಧಿಯಲ್ಲಿ ಪೂರ್ಣಗೊಳಿಸಬೇಕು. 

ದಿನಾಂಕ "30.06.2020 ರಂದು ಕರ್ನಾಟಕ 
ಉಪಖನಿಜ ರಿಯಾಯಿತಿ (ತಿದ್ದುಪಡಿ) ನಿಯಮಗಳು, 2020 
ಜಾರಿಗೆ ಬಂದಿದ್ದು, ಅದರಲ್ಲಿ, ಈ ಎರಡು ವರ್ಷಗಳ 
ಅವಧಿಯನ್ನು ತೆಗೆದು ಹಾಕಿ ಸರ್ಕಾರದ 
ಪೂರ್ವಾನುಮೋದನೆಯನ್ನು ಪಡೆದು ಕಲ್ಲುಗಣಿ 
ಗುತ್ತಿಗೆಯನ್ನು ಮಂಜೂರಾತಿ ನೀಡಲು ನಿಯಮ $- 
ಬ(2)(ಇ) ರಡಿ ಅವಕಾಶ ಕಲ್ಪಿಸಲಾಗಿದೆ. 


ದಿನಾಂಕ : 12. 08.2016ರ ತಿದ್ದುಪಡಿ ನಿಯಮಗಳ 
ನಿಯಮ -8ಿಬ(2) ರಲ್ಲಿ ಯಾವ ರೀತಿಯ ಅರ್ಜಿಗಳು 
ರಕ್ಷಿಸಲ್ಲಡುತ್ತದೆ ಎಂಬುದನ್ನು ವಿವರಿಸಲಾಗಿದ್ದು, ಇದರಂತೆ 
ರಕ್ಷಿಸಲ್ಪಟ್ಟ ಅರ್ಜಿಗಳನ್ನು ಹೂರ್ವಾನುಮೋದನೆಗಾಗಿ 
ಸರ್ಕಾರಕ್ಕೆ ಸಲ್ಲಿಸಲ್ಪಡುತ್ತದೆ. ಸರ್ಕಾರವು ಇದನ್ನು ಪಠಿಶೀಲಿಸಿ 
ನಿಯಮ 8-ಬ(2೫(ಇ ರಂತೆ ಅನುಮೋದನೆ ನೀಡುವುದು 
ಪದ್ಧತಿಯಾಗಿರುತ್ತದೆ. 


--2 


೭2 


ಆ) | ಬಂದಿದ್ದಲ್ಲಿ, ಈ 
ಮನವಿಗಳು ಬಾಕಿ 
ಪರವಾನಗಿ ನೀಡದಿರಲು 
ಕಾರಣವೇನು; ಕಂದಾಯ ಹಾಗೂ 
ಖಾಸಗಿ ಭೂಮಿಗಳಲ್ಲಿ ಜಿಲ್ಲಾವಾರು 
ಬಾಕಿಯಿರುವ ಮವನವಿಗಳೆಷ್ಟು 
(ಮಾಹಿತಿ ನೀಡುವುದು) 


ರೀತಿಯ ಎಷ್ಟು 
ಉಳಿದಿರುತ್ತವೆ; 


py 


ಖಾಸಗಿ ಜಮೀನುಗಳಿಗೆ ಸಂಬಂಧಿಸಿದಂತೆ 
ಯಾವುದೇ ರಕ್ಷಿಸಲ್ಪಟ್ಟ ಅರ್ಜಿಗಳು ಇರುವುದಿಲ್ಲ. 


ಕರ್ನಾಟಕ ಉಪಖನಿಜ ರಿಯಾಯಿತಿ 
(ತಿದ್ದುಪಡಿ) ನಿಯಮಗಳು, 2016ರ ನಿಯಮ 8-ಬಿ 
(2) ರಲ್ಲಿ ವಿವರಿಸಿರುವ ಪ್ರಕ್ರಿಯೆಗಳಿಗೆ ಅನುಗುಣವಾಗಿ 
ಇಲ್ಲದಿರುವ ಅರ್ಜಿಗಳು ರಕ್ಷಿತ ಅರ್ಜಿಗಳ 
ವ್ಯಾಪ್ತಿಯೊಳಗೆ . ಬರುವುದಿಲ್ಲ. ಈ ವ್ಯಾಖ್ಯೆಯೊಳಗೆ 
ಬಾರದಿರುವ ಅರ್ಜಿಗಳು ಬಾಕಿ ಉಳಿಯಲು ಮತ್ತು| 
ಪರವಾನಗಿ ನೀಡದಿರಲು ಕಾರಣವಾಗಿರುತ್ತದೆ: 


' ಸರ್ಕಾರಿ ಜಮೀನುಗಳಿಗೆ ಸಂಬಂಧಿಸಿದಂತೆ 
| ವಿಷರಗಳನ್ನು' ಅನುಬಂಧದಲ್ಲಿ ನೀಡಲಾಗಿದೆ. 


ದಾಖಲೆಗಳು 
ಸಮರ್ಪಕವಾಗಿದ್ದರೂ ಕೆಲವು 
ಅರ್ಜಿಗಳನ್ನು ಕಾನೂನುಬಾಹಿರವಾಗಿ 
ವಜಾ ಮಾಡಿರುವುದರಿಂದ MಖಬಪSME 
ಕೈಗಾರಿಕೆ ಕಲ್ಲುಗಣಿ ಕ್ರಷರ್‌ಗಳ 
ಮಾಲೀಕರು ಬ್ಯಾಂಕ್‌ಗಳಲ್ಲಿ ಸಾಲ 
ಪಡೆದು, ಮರುಪಾವತಿಸಲಾಗದೆ, 
ಉದ್ಯೋಗಿಗಳು ಕೆಲಸವಿಲ್ಲದೆ ಜೀವನವು 
ದುಸ್ಪರವಾಗಿರುವುದನ್ನು 
ಗಮನಿಸಿದೆಯೇ,; 


ಇ) |ಎಲ್ಲಾ 


ಸರ್ಕಾರ 


ನಿಯಮ 8-ಬಿ(2) ರಂತೆ ಸಮರ್ಪಕಪಾಗಿರುವ 
ಅರ್ಜಿಗಳನ್ನು ವಜಾ ಮಾಡಿರುವುದಿಲ್ಲ. 


ಈ) |ಈ ನಿಟ್ಟಿನಲ್ಲಿ ಬಾಕಿಯಿರುವ 
ಮನವಿಗಳನ್ನು  ಮರುಪರಿಶೀಲಿಸಿ, 
ಪರವಾನಗಿ ನೀಡುವ ಬಗ್ಗೆ ಸರ್ಕಾರ 
ಪರಿಹಾರ ಕ್ರಮಗಳನ್ನು 
ಕೈಗೊಳ್ಳುವುದೇ? (ಸಂಪೂರ್ಣ 
ಮಾಹಿತಿ ನೀಡುವುದು) 


ನಿಯಮ 8-ಬಿ(2) ರಂತೆ ಸಮರ್ಪಕವಾಗಿರುವ 
ಅರ್ಜಿಗಳನ್ನು ವಿಲೇವಾರು ಮಾಡುವ ಬಗ್ಗೆ ಕಮವು| 
ಚಾಲ್ತಿಯಲ್ಲಿರುತ್ತದೆ. 


ಸಿಐ 229 ಎಂಎಂಎನ್‌ 2021 


ಗ ನ, 


Saved Application ಗಳ ವಿಲೇವಾರಿ ಹಂತ 


A ಸ್ವೀಕೃತವಾಗಿದ್ದ 8aveರೆ ಸರ್ಕಾರಕ್ಕೆ ಸ್ಪಷ್ಟೀಕರಣ ಕೋರಿ ಜಿಲ್ಲಾ | ಕೇಂದ್ರ ಕಛೇರಿಯಲ್ಲಿ 
ik ಜಿಲ್ಲೆ applications NY ಕಳುಹಿಸಿರುವ ಕಛೇರಿಗೆ ಹಿಂತಿರುಗಿಸಿರುವ ಬಾಕಿ ಇರುವ ಷರಾ 
ps ನ 
ಈ ಪ್ರಸ್ತಾವನೆಗಳ ಸಂಖ್ಯೆ | ಪ್ರಸ್ತಾವನಿಗಳ ಸಂಖ್ಯ | ಪ್ರಸ್ತಾವನೆಗಳ ಸಂಖ್ಯೆ ಪ್ರಸ್ತಾವನೆಗಳ ಸಂಖ್ಯೆ 
_- — 
1 | ಕೋಲಾರ 63 63 0 0 - 
2 ಚಿಕ್ಕಬಳ್ಳಾಪುರ 26 24 2 ಜು! ವ 
— 

3 | ತುಮಕೂರು [f 5g 16 19 ೨4 24 ಅರ್ಜಿಗಳು 1nsuಿicient Gomala ಮತ್ತು ಉಪ 
ವಿಭಾಗಾಧಿಕಾರಿ ರವರ ಹಾಗೂ ಉಪ ನಿರ್ದೇಶಕರು, ಗ ಕಿ 
ಮತ್ತು ಭೂವಿಜ್ಞಾನ ಇಲಾಖೆರವರು ಪ್ರತ್ಯೇಕವಾಗಿ ವರದಿ 
ಸಲ್ಲಿಸಿರುವ ಪ್ರಕರಣಗಳಾಗಿದ್ದು, ಈ ಸಂಬಂಧ ದಿನಾಂಕ: 
11-01-2021 ರಂದು ಸರ್ಕಾರದ ಮಾರ್ಗದರ್ಶನ ಕೋರಿ 
ಪತ್ರಬರೆಯಲಾಗಿದೆ. 

4 ಯಾದಗಿರಿ A 2 ಸ 2 02 ಅರ್ಜಿಗಳು ಸರ್ಕಾರಿ ಪರಂಪೋಕ ಜಮೀನಾಗಿದ್ದು, ಈ 

ಸಂಬಂಧ ದಿನಾಂಕ: 11-01-2021 ರಂದು ಸರ್ಕಾರದ 
Nl, R ಮಾರ್ಗದರ್ಶನ ಕೋರಿ ಪತ್ರಬರೆಯಲಾಗಿದೆ. 
5 ಕೊಪ್ಪಳ 1 5 1 ಮ 4 04 ಅರ್ಜಿಗಳು ಸರ್ಕಾರಿ ಪರಂಪೋಕ ಜಮೀನಾಗಿದ್ದು, ಈ 
ಸಂಬಂಧ ದಿನಾಂಕ: 11-01-2021 ರಂಡು ಸರ್ಕಾರದ 
ಮಾರ್ಗದರ್ಶನ ಕೋರಿ ಪತ್ರಬರೆಯಲಾಗಿದೆ. 
p i 

6 | ಬೆಂಗಳೂರು (ಗ್ರಾ) 35 31 4 2 - 

7 | ಬಳ್ಳಾರಿ 28 28 - - H 

8 | ಉಡುಪಿ 8. 6 - F 

ಜ್‌ ಸ 
9 | ಚಾಮರಾಜನಗರ 13 8 ಪ 05 
ಸ್‌ TT ರ್‌ 

10 1] ಚಿತ್ರದುರ್ಗ 38 23 15: ¥ ಹಿಂತಿರುಗಿಸಿರುವ 15 ಪ್ರಕರಣಗಳು ಜೋಗಿಮಟ್ಟಿ 
ಪರಿಸರ ಸೂಕ್ಷ್ಮವಲಯ ವ್ಯಾಪ್ತಿಯೊಳಗೆ ಬರುತ್ತಿರುವ 
ಅರ್ಜಿಗಳಾಗಿರುತ್ತವೆ. 

11 | ಚಿಕ್ಕಮಗಳೂರು 7 4 3 ೭ - 


12 


“ಬೆಂಗಳೂರು ನಗರ 


ಕಳ್ಲುಗಣೆ ಗುತ್ತಿಗೆ ಮಂಜೂರಾತಿ 


ನಿಜ ರಿಯಾಯಿತಿ ನಿಯಮಗಳು-19941:| 
ರಂತೆ ದಿ:12-08-2016ರ 
ಅರಣ್ಯ ಸಂರಕ್ಷ 


ಣಾಧಿಕಾರಿಗಳಿಂದ 
ಅರಣ್ಯ ಇಲಾಖೆ ನಿರಾಕ್ಷೇಪಣಾ ಪತ್ರ ಸ್ವೀಕೃತವಾಗದೆ 
ಸಹಾಯಕ ಅರಣ್ಯ , ಸಂರಕ್ಷಣಾಧಿಕಾರಿಯವರಿಂದ 
ರ ಸಂತರ ಉಪ ಆ ಣ್ಯ ಸಂರಕ್ಷಣಾಧಿಕಾರಿಗಳಿಂದ ಅರಣ್ಯ 
; ಪಡೆದು ಜಿಲ್ಲಾ ಟಾಸ್ಕ್‌ 
ಅನುಮೋದನೆಗೊಂಡಿರುವ 
ಪ್ರಕರಣಗಳಾಗಿದ್ದು, ಈ ಸಂಬಂಧ ದಿ:11-01-2021 


ರಂದು ' ಸರ್ಕಾರದ ಮಾರ್ಗದರ್ತನ ಕೋರಿ ಪತ್ರ 


ಬರೆಯಲಾಗಿದೆ. 


13 


ರಾಮನಗರ 


17 


14 


ಅರ್ಜಿಗಳ ವಿಲೇವಾರಿ ಸಂಬಂಧ ದಿ:11-01-2021 ರಂಡು 
ಸರ್ಕಾರದ ಮಾರ್ಗದರ್ಶನ ಕೋರಿ ಪತ್ರ ಬರೆಯಲಾಗಿದೆ. 


15 


16 


1 


_ 4 


ಒಟ್ಟು 


321 


"223 


58 


CZ 249 mon 2 


¥ Deputy Director (Min. Admn) 
Dept. of Mines & Geology 
Bangalore-560001 


